ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕ್ಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1850(2170) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ: ಅಬಕಾರಿ ಇಲಾಖೆಯಡಿ ಸೆಸ್‌ನ್ನು ಸಂಗಹಿಸುತ್ತಿರುವ ಬಗ್ಗೆ 


(ಅ) ರಾಜ್ಯದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಎಷ್ಟು ಸೆಸ್‌ನ್ನು ಸಂಗಹಿಸಲಾಗಿದೆ; ಸಂಗಹಿಸಿದ 
ಮೊತವೆಷ್ಟು ; 


(ಆ) ಈ ಸೆಸ್‌ ಹಣವನ್ನು ಯಾವ ಯಾವ ಯೋಜನೆಗಳೆಗೆ ಉಪಯೋಗಿಸಲಾಗುವುದು; 


(ಇ) ಅಬಕಾರಿ ಮೇಲೆ ವಿಧಿಸಿರುವ ಕೋವಿಡ್‌ ಸೆಸ್‌ನ್ನು ಎಂದಿನಿಂದ ಮುಕ್ತಗೊಳಿಸಲಾಗುವುದು 
? 


